ಕರ್ನಾಟಕ ವಿಧಾನ ಪ ರಿಷತ್ತು 


ಚುಕ್ಕೆಗುರುತಿ ಪಶ್ನೆ ಸಂಖ್ಯೆ : 65 

ಸದಸ್ಯರ ಹೆಸರು y ಶ್ರೀ ಎಂ. ನಾರಾಯಣಸ್ವಾಮಿ 

i (ಸ್ಥಳೀಯ ಸಂಸ್ಥೆಗಳ ಕೇತು 

ಉತ್ತರಿಸಬೇಕಾದ ಸಚಿವರು ಉಪ ಮುಖ್ಯ ು೦ತಿಗಳು ಹಾಗೂ ಸಾರಿಗೆ ಸಜೆವರು 
ಉತ್ತರಿಸಬೇಕಾದ ದಿನಾಂಕ 29-01-2021 

ಕ್ರ ಪ್ರಶ್ನೆ ರಾ 

ಸಂ. 

ಅ) ಲಾಕ್‌ಡೌವ್‌ ಸಂದರ್ಭದಲ್ಲಿ ಟ್ಯಾಕ್ಸಿ ಮತ್ತು ಸೇವಾ ಸಿಂಧು ವೆಬ್‌ ಪೋರ್ಟ್‌ಲ್‌ನಲ್ಲಿ ಆಟೋರಿಕ್ಷಾ ಮತ್ತು ಟ್ಯಾಕ್ಸಿ 
ಆಟೋ ಚಾಲಕರಿಗೆ" ಘೋಷಿಸಲಾದ | ಚಾಲಕರು ಪರಿಹಾರ ಧನ ಕೋರಿ ಸಲ್ಲಿಸಿರುವ ಅರ್ಹ ಫಲಾನುಭವಿಗಳ 
ಪ್ಯಾಕೇಜ್‌ ಫಲಾನುಭವಿಗಳಿಗೆ | ಖಾತೆಗಳಿಗೆ ಪರಿಹಾರ ಧನವನ್ನು ಜಮೆ ಮಾಡಲಾಗಿರುತ್ತದೆ. 

| ತಲುಪಿದೆಯೆ? 

ಆ) ಎಷ್ಟು ಫವಾನುವವಗಾಗ ತಲುಫಿದೆ? ಸೇವಾ ಸಿಂಧು ವೆಬ್‌ ಪೋರ್ಟ್‌ಲ್‌ನಲ್ಲಿ ದಿನಾಂಕ 
ಒಟ್ಟು ಮೊತ್ತವೆಷ್ಟು? (ವಿವರ ನೀಡುವುದು) | 31-07-2020ರ ಅಂತ್ಯಕ್ಕೆ ಆಟೋರಿಕ್ಷಾ" ಮತ್ತು ಟ್ಯಾಕ್ಷಿ ಚಾಲಕರು 

4 ಪರಿಹಾರ ಧನ ಕೋರಿ ಒಟ 2,45, 852 ಆರ್ಜಿ ಗಳು ಸ್ಟೀಕ್ಕಃ ತವಾಗಿರುತ್ತವೆ 
ಹಾಗೂ ಸಾರಿಗೆ ಇಲಾಖೆಗೆ ಸರ್ಕಾರದಿಂದ ಪರಿಹಾರ ಧನ ಬತರಿಸ ನವ 
ಸಂಬಂಧ ರೂ.117.51 ಕೋಟ ಅನುದಾಷವನು 
ಸಗದ ಸದರಿ ಅನುದಾನದಲ್ಲಿ ರೂ.108.15 
ಕೋಟಿಗಳನ್ನು ಉಪಯೋಗಿಸಿಕೊಂಡು ಇಲ್ಲಿಯವರೆಗೆ 2,15,612 
ಫಲಾನುಭವಿಗಳಿಗೆ ಪರಿಹಾರ ಧನವನ್ನು ವಿತರಿಸಲಾಗಿರುತ್ತದೆ. 

ಇ) |ಸರ್ಕಾರ ಸೂಚಿಸಿದ ದಾಖಲೆ ಪತಗಳು ಕರ್ನಾಟಕ್‌ ಸರ್ಕಾರದ ಆಡೇಶ ಸಂಪ್ಯೆ" ಟಿ11 ಡವ 2020. 
ಕೆಲವು ಟ್ಯಾಕ್ತಿ ಮತ್ತು ಆಟೋ ಚಾಲಕರ ದಿನಾಂಕ: 16-05-2020 ಹಾಗೂ ಮಾರ್ಪಾಡು ಆದೇಶ 
ಬಳಿ ಇಲ್ಲದಿರುವುದು ಸರ್ಕಾರದ ಗಮನಕ್ಕೆ ದಿನಾಂಕ:29-05-2020ರಲ್ಲಿ ಆಟೋರಿಕ್ಷಾ ಮತ್ತು ಟ್ಯಾಕ್ಸಿ ಚಾಲಕರಿಗೆ 
ಬಂದಿಡೆಯೇ? ಮಾತ್ರ ಒಮ್ಮೆ ಪರಿಹಾರವಾಗಿ ರೂ5.000/-ಗಳ ಪರಿಹಾರ ಧನವನ್ನು 

" ಷರತ್ತುಗಳಿಗೊಳಪಟ್ಟು ನೀಡಲು ಮಂಜೂರಾತಿ: ನೀಡಿ ಆದೇಶಿಸಲಾಗಿದೆ. 

ಈ) | ಬಂದಿದ್ದರೆ' ಅಂತಹ ಚಾಲಕರುಗಳಿಗೆ ಸದರಿ ' ಆದೇಶದಲ್ಲಿ "ಅರ್ಹ ಟ್ಯಾಕ್ಷಿ ಮತ್ತು ಆಟೋ ಚಾಲಕರನ್ನು 


ಯಾವ ರೀತಿ ಪರಿಹಾರ ನೀಡಲಾಗಿದೆ? 
(ಸಂಪೂರ್ಣ ಮಾಹಿತಿ ನೀಡುವುದು) 


ಗುರುತಿಸಿ ರ8T ಮುಖಾಂತರ ವ ವಿತರಿಸಲು ಅಗತ್ಯವಿರುವ ಕನಿಷ್ನ 
ದಾಖಲೆಗಳನ್ನು ನಿಗದಿಪಡಿಸಲಾಗಿರುತ್ತದೆ. 


ಚಾಲನಾ ಅನುಜ್ಞಾ ಪತ್ರ ಮತ್ತು ಆಧಾರ್‌ ಕಾರ್ಡಿನ ವಿವರಗಳಲ್ಲಿ 


ಹೊಂದಾಣಿಕೆಯಿಲ್ಲದ ಕಾರಣ 2507 ಅರ್ಜಿಗಳು ೦ ತಿರಸ್ಕೃತವಾಗಿರುತ್ತವೆ. , | 
ID validation failed ತಾಂತ್ರಿಕ hk ುಸ್ಸೆಯಿಂದ / 


ಫಲಾನುಭವಿಗಳ ಬಾಂಕ್‌. ಖಾತೆಗಳು 1N೩ಂtive ಆಗಿರುವ ಕಾರಣ /; 
ಬ್ಯಾಂಕ್‌ ಖಾತೆಗಳಿಗೆ ಆಧಾರ್‌ ಸಂಖ್ಯೆ ಜೋಡಣೆ ಆಗದಿರುವ ಕಾರಣ 
ನಿಯಮಾವಳಿಯಂತೆ ಪರಿಹಾರ ಧನವನ್ನು ಕೋರಿ ಅರ್ಜಿ ಸಲ್ಲಿಸಿದವರಿಗೆ 
ಡಿ.ಬಿ.ಟಿ. ಮುಖಾಂತರ ನೇರವಾಗಿ ಜಮೆ ಮಾಡಲು 
ಸಾಧ್ಯವಾಗಿರುವುದಿಲ್ಲ.. ಈ ಸಂಬಂಧ ಹೆಚ್ಚುವರಿ ' ಬ್ಯಾಂಕ್‌ ಖಾತೆ 
ಮಾಹಿತಿಯನ್ನು ದಿನಾಂಕ: 25-11-2020 ರೊಳಗಾಗಿ ಸೇವಾಸಿರದು ವೆಬ್‌ 
ಪೋರ್ಟಲ್‌ನಲ್ಲಿ ದಾಖಲಿಸಲು ಬಾಕಿ ಅರ್ಹ ಫಲಾನುಭವಿಗಳ ಮೊಬೈಲ್‌ 
ಸಂಖ್ಯೆಗೆ ಎಸ್‌.ಎಂ.ಎಸ್‌. ಮುಖಾಂತರ ಮಾಹಿತಿಯನ್ನು 
ನೀಡಲಾಗಿರುತ್ತದೆ. ಅದಕ್ಕನುಗುಣವಾಗಿ ಸ್ಫೀಕೃಕವಾಗಿರುವ ಮಾಹಿತಿಯನ್ನು 
ಪರಿಶೀಲಿಸಿ ಪೆರಿಹಾರ ಧನ ವಿತರಿಸು ನಮ ಟಾಲಹಲಿುತದ. 


ಅರ್ಜಿ 


ಟಿಡಿ 02 ಟಿಡಿಕ್ಕೂ 2021 


i MN 


(ಲಕ್ಷ್ಮಣ ಸಂಗಪ್ಪ ಸವದಿ) 
ಉಪ ಮುಖ್ಯಮಂತ್ರಿಗಳು ಹಾಗೂ 
ಸಾರಿಗೆ ಸಚಿವರು 


